ಸೈ 


ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿನ ಪ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


15 | 
ಶ್ರೀ ಯು.ಬಿ. ವೆಂಕಟೇಶ್‌ (ನಾಮ 
ನಿರ್ದೇಶನ ಹೊಂದಿದವರು) 
23-09-2021 
ಮುಖ್ಯಮಂತ್ರಿಗಳು 


ಪ್ರಕ್ನೆ 


ಉತ್ತರ 


| 


ಜೆಂಗಳೂರು-ಮೈಸೂರು ರಸ್ಟೆಯ 
ಕೆಂಗೇರಿ ಬಳಿ ವೃಷಭಾವತಿ ನದಿಗೆ 
ನಿರ್ಮಿಸಿದ್ದ ತಡೆಗೋಡೆ ಕುಸಿತ 
ದಿಂದಾಗಿ ಸಾರ್ವಜನಿಕರ ಸುಗಮ 
ಸಂಚಾರಕ್ಕೆ ಅಡಚಣೆ ಯಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಬರದಿದ್ದಲ್ಲಿ ಕಳೆದ ಎರಡು 
ವರ್ಷಗಳಿಂದ ತಡೆಗೋಡೆ ನಿರ್ಮಾಣ 
ಕಾಮಗಾರಿ ನಿಧಾನಗತಿಯಲ್ಲಿ ಸ ಸಾಗಲು 
ಕಾರಣಗಳೇನು; 


ವೃಷ ಚಗತಾರು ಪಹಾನಗರ ಪಾಪ್‌ 
ವ್ಯಕ್ತಿಯಲ್ಲಿ ಬರುವ: ಬೆಂಗಳೂರು ಮೈಸೂರು ರಸ್ಟೆಯ 
ಕಂಗೇರಿ ಬಳಿ ವೃಷಭಾವತಿ ನದಿಗೆ 2003-04 ರಲ್ಲಿ ಅಲ್ಲಿನ 
ನಗರ ಸಜೆ ವತಿಯಿಂದ ನಿರ್ಮಿಸಲಾಗಿದ್ದ ತಡೆಗೋಡೆಯು 
ದಿನಾಂಕ: 25-06-2020 ರಂದು ಬಿದ್ದ ಬಾರಿ. ಮಳೆಯಿಂದ 
ಕುಪಿತವಾಗಿರುತ್ತದೆ. ಸದರಿ "ತಡೆಗೋಡೆ ನಿರ್ಮಾಣ 
ಕಾಮಗಾರಿಗೆ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ 
ಸಂಪನ್ಮೂಲವನ್ನು ಕ್ರೋಢೀಕರಿಸಿಕೊಂಡು ರೂ.19. 20 
ಕೋಟಿಗಳ ಅಂದಾಜು ವೆಚ್ಚದಲ್ಲಿ ದಿನಾಂಕ: 
03-08-2020 ರಂದು ಟೆಂಡರ್‌ ಕರೆದು ಕಾಮಗಾರಿಯನ್ನು 
ಪ್ರಾರಂಭಿಸಲಾಗಿರುತ್ತದೆ. ಸದರಿ ನಾಲೆಯಲ್ಲಿ ಬಹುತೇಕ ಪ್ರತಿದಿನ 
ನೀರಿನ ಹರಿವು ಹೆಚ್ಚಿಗೆ ಇರುವುದರಿಂದ ತಳಪಾಯವನ್ನು 
ನಿರ್ಮಿಸಲು ಹೆಚ್ಚಿನ ಕಾಲಾವಕಾಶ ತೆಗೆದುಕೊಳ್ಳಲಾಗಿರುತ್ತದೆ. 


ಸದರಿ ತಡೆಗೋಡೆಯೊಂದಿಗೆ ದುಬಾಸಿಪಾಳ್ಯ ಕೆರೆಯಿಂದ 
ಬರುವ ರಾಜಕಾಲುವೆಗೆ ಬೆಂಗಳೂರು ಮೈಸೂರು 
ಹೆದ್ದಾರಿಯಲ್ಲಿ ಸೇತುವೆಯನ್ನು ಸಹ ಹೊಸದಾಗಿ" ನಿರ್ಮಾಣ 
ಮಾಡಲು ಕ್ರಮ ಕೈಗೊಂಡಿರುವ ಹಿನ್ನೆಲೆಯಲ್ಲಿ. ಕಾಮಗಾರಿಗೆ 
ಮತ್ತಷ್ಟು ಕಾಲಾವಕಾಶ ಕಗಲುತಿದ್ದು, ಪ್ರಸ್ತುತ ಸದರಿ 
ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 


NY 


ಣಿ ಇದೆರಿಂದೆ ವಾಹನ ಸಂಚಾರಕ್ಕೆ 


ಪಸ್ತುತ ತಡೆಗೋಡೆ "ನಿರ್ಮಾಣ್‌ ಕಾಮಗಾರಿಯ 


ಅಡಚಣೆಯುಂಟಾಗಿದ್ದು, ಪ್ರಗತಿಯಲ್ಲಿದ್ದು, ಸದರಿ ತಡೆಗೋಡೆಯ ಒಟ್ಟು ಉದ್ದ 210.0 

ತ್ವರಿತಗತಿಯಲ್ಲಿ ಕಾಮಗಾರಿ | ಮೀ. ಆಗಿರುತ್ತದೆ. ಈಗಾಗಲೇ 180.00: ಮೀ. ಗಳಷ್ಟು 

ಮುಕ್ತಾಯಗೊಳಿಸಲು ಸಮ | ತಡೆಗೋಡೆ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದ್ದು, ಬಾಕಿ 

ಕೈಗೊಳ್ಳಲಾಗುವುದೇ? 30.0 ಮೀ. ತಡೆಗೋಡೆಯನ್ನು ಸೇತುವೆ ನಿರ್ಮಾಣದೊಂದಿಗೆ 
$ ಜೋಡಿಸಲಾಗುತ್ತದೆ. 


ಸದರಿ ಸೇತುವೆ ನಿರ್ಮಾಣ ಕಾಮಗಾರಿಯು 


ತ್ವರಿತಗತಿಯಲ್ಲಿ ಮುಂದುವರೆದಿದ್ದು, ಬೆಂಗಳೂರು ಮೆಟ್ರೋ 
ರೈಲ್‌ ನಿಗಮ ನಿಯಮಿತ ಸಂಸ್ಥೆಯ ಮೆಟ್ರೋ ರೈಲು ಹಳಿ 
ಸಹ ಈ। ಪ್ರದೇಶದಲ್ಲಿ ಹಾದುಹೋಗ್ಗುತ್ತಿದ್ದು, ಸೇತುವೆ 
ನಿರ್ಮಾಣ | ಸಂಬಂಧ ಬಿ.ಎಂ.ಆರ್‌.ಸಿ.ಎಲ್‌ನ ಅನುಮತಿ ಸಹ 
ಅವಶ್ಯವಿದ್ದುದರಿಂದ, ಅನುಮತಿಯನ್ನು ಪಡೆದು ಕಾಮಗಾರಿ 
ಯನ್ನು. ಮುಂದುವರೆಸಲಾಗಿದೆ. ಸದರಿ ಸೇತುವೆಯ ಒಂದು 
ಭಾಗದ ನಿರ್ಮಾಣವನ್ನು ದಿವಾಂಕ: 30-10-2021] ರಂದು 
ಪೂರ್ಣಗೊಳಿಸಲು ಕ್ರಮಕ್ಕೆಗೊಳ್ಳಲಾಗಿರುತ್ತದೆ. ಮತ್ತೊಂದು 
ಭಾಗದಲ್ಲಿ ಸಂಚಾರ ಬದಲಿಯಾದ ನಂತರ ಉಳಿದ ಭಾಗದ 
ಸೇತುವೆ ನಿರ್ಮಿಸಲು ಕ್ರಮಕ್ಕೆಗೊಳ್ಳಲಾಗುತ್ತದೆ. ಸದರಿ ಸೇತುವೆ 
ನಿರ್ಮಾಣ ' ಯೋಜನೆಯನ್ನು ದಿನಾಂಕ: 31-12-2021 
ರೊಳಗೆ ಪೂರ್ಣಗೊಳಿಸಿ, ವಾಹನ ಸಂಚಾರಕ್ಕೆ ಅನುವು 


ಸಂಖ್ಯೆ ನಅಇ 21 ಎಂಎನ್‌ವ್ಯೈ 2021 (ಇ) 


ಮಾಡಿಕೊಡಲು ಉದ್ದೇಶಿಸಲಾಗಿರುತ್ತದೆ. 


(ಬಸವರಾಜ ಬೊಮ್ಮಾಯಿ 
4 ಮುಖ್ಯಮಂ ತ್ರಿ 


